ಕರ್ನಾಟಿಕ ವಿಧಾನ ಪರಿಷತ್ತು. 


| ಚುಕ್ಕೆ ಗುರುತಿಲ್ಲದ ಪುಶ್ತೆ ಸಂಖ್ಯೆ | 613(755) 
ಮಾನ್ಯ ಸದಸ್ಯರ ಹೆಸರು ಶ್ರೀ ಡಾ ಮೈನ ನರಾಮನಸ್ಮಾವಾ 
ಇಸ ಶಿಕ್ಷಕರ ಕೇತು 
ಉತ್ತರಿಸಬೇಕಾದ ದಿನಾಂಕ 17.09.2021 
ತ್ತರಿಸುವ ಸಚಿವರು ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ 
'ಹ್ರೆ. ಪ್ರಶ್ನೆ ಉತ್ತರ 
'|ಸಂ 
ಅ) | ಹಿಂದುಳಿದ . ವರ್ಗಗಳ ಹೌದು 
' ಇಲಾಖೆಯಲ್ಲಿ ಹಿಂದುಳಿದ ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 695 ಬಿಎಂಎಸ್‌ 
ಸಮುದಾಯದ "ಟ್ರಸ್ಟ್‌" ಗಳಿಗೆ | 2014ಭಾಗ-2), ದಿನಾಂಕ:05:11.2014 ರ ಆದೇಶದಲ್ಲಿ 
ಸೇರವಾಗಿ ಹಣ ಬಿಡುಗಡೆ ! ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಸೇರಿದ ಸಂಘ 
ಮಾಡುವ ಯೋಜನೆ/ ಪದ್ಧತಿ | ಸಂಸ್ಥೆಗಳಿಗೆ ಸಮುದಾಯ ಭವನ ಹಾಗೂ ವಿದ್ಯಾರ್ಥಿ 
ಜಾರಿಯಲ್ಲಿದೆಯೇ; ನಿಲಯ ಕಟ್ಟಡ ' ಕಾಮಗಾರಿಗಳಿಗೆ 
? ಮಾರ್ಗಸೂಚಿಗಳನ್ವಯ ಅನುದಾನ ಮಂಜೂರು 
ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ 
ಮಂಜೂರಾದ ಸಂಘ ಸಂಸ್ಥೆಗಳಿಗೆ ಅನುದಾನವನ್ನು 
ಆಯಾ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡ ಮಾಡಿದ್ದು, 
ಸದರಿಯವರು ಮಾರ್ಗಸೂಚಿಗಳನ್ನಯ 
ಸಂಬಂದಿಸಿದಂಡ ಸಂಸ್ಥೆಗಳಿಂದ ದಾಖಲೆಗಳನ್ನು 
ಪಡೆದು ವಿಯಮಾನುಸಾರ ಪರಿಶೀಲಿಸಿ ಕಾಮಗಾರಿ 
ಪ್ರಗತಿಗಮುಗುಣವಾಗಿ ಹಣ ಬಿಡುಗಡೆ ಮಾಡಲಾಗುತ್ತಿದೆ. 
ಆ) ಇವನ್ನ ಹಿಂದುಳಿದ ವರ್ಗಗಳ | ವಿವಿಧ ಸಮುದಾಯಗಳ ಅಭಿವೃದ್ದಿ ಯೋಜನೆಯಡಿ 


ಇಲಾಖೆಯಲ್ಲಿ ಕಳೆದ 31|ಕಳೆದ ಮೂರು ವರ್ಷಗಳಲ್ಲಿ ಸರ್ಕಾರದಿಂದ ನೇರವಾಗಿ 
ವರ್ಷಗಳ ಅವಧಿಯಲ್ಲಿ | ಸಹಾಯ ಧನ ಮಂಜೂರಾದ ಸಂಘ/ ಸಂಸ್ಥೆಗಳ 
"ಟ್ರಸ್ಟ" ಗಳಿಗೆ ಎಷ್ಟು ಹಣ|ವಿವಿರಗಳನ್ನು ಇಲಾಖಾ ಜಾಲತಾಣ 
ಬಿಡುಗಡೆ ಮಾಡಲಾಗಿದೆ? (| https://ewd karnataka.gov.in/ ರಲ್ಲಿ ಅಪಲೋಡ್‌ 
ಜಿಲ್ಲಾವಾರು / ಟ್ರಸ್ಟ್‌ವಾರು | ಮಾಡಲಾಗಿದೆ. 

ಮಾಹಿತಿಯನ್ನು ನೀಡುವುದು) 


' ಸಂಖ್ಯೆ: ಹಿಂವಕ 519 ಬಿಎಂಎಸ್‌ 2021: 


ಸಮಾಜ ಕಲ್ಯಾಣ ಹಾಗೂ ಳದ 
"ವರ್ಗಗಳ ಕಲ್ಯಾಣ ಸಚಿವರು 


